- ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು. 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1683. 

ಶ್ರೀ ಎಸ್‌, ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ): 
14.03.2022 

ಅರಣ್ಯ-ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 
ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಪ್ರಶ್ನೆ 


ಉತ್ತರ 


ಪಡಿತರ ನ್ಯಾಯಬೆಲೆ 
ಅಂಗಡಿಗಳಲ್ಲಿ ಪದಾರ್ಥಗಳನ್ನು 
ವಿತರಿಸಲು ರಾಜ್ಯದಾದ್ಯಂತ ಬಯೋಮೆಟ್ರಿಕ್‌ 
ವ್ಯವಸ್ಥೆಯನ್ನು 

(ವಿವರ ನೀಡುವುದು) 


ಚೀಟಿದಾರರಿಗೆ 
ಆಹಾರ 


ಜಾರಿಗೊಳಿಸಲಾಗಿದೆಯೇ; 


ಪಡಿತರ ಪಡೆಯುತ್ತಿದ್ದಾರೆ. 
ಗ್ರಾಮೀಣ ಪ್ರದೇಶಗಳಲ್ಲಿ ಅಂರ್ತಜಾಲದ | ಆನ್‌ಲೈನ್‌ ಮುಖಾಂತರ ಬಯೋಮೆಟ್ರಿಕ್‌ ವ್ಯವಸ್ಥೆಯಡಿ 
ಸಮಸ್ಯೆಗಳಿಂದ ' ಬಯೋಮೆಟ್ರಿಕ್‌ | ಆಹಾರಧಾನ್ಯಗಳನ್ನು ವಿತರಣೆ ಮಾಡುವಾಗ ಕೆಲವು 
ವ್ಯವಸ್ಥೆಯಲ್ಲಿ ಆಹಾರ ಪದಾರ್ಥಗಳನ್ನು | ಸಂದರ್ಭಗಳಲ್ಲಿ ನೆಟ್‌ವರ್ಕ್‌ ಸಮಸ್ಯೆ ಮತ್ತು ಸರ್ವರ್‌ 
ವಿತರಿಸಲು ತೊಂದರೆಯಾಗುತ್ತಿರುವುದು" ಜನಸಂದಣಿಯಾಗುವುದನ್ನು ಸರ್ಕಾರ ಗಮನಿಸಿದೆ. ಇದಕ್ಕಾಗಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ;. | ನ್ಯಾಯಬೆಲೆ ಅಂಗಡಿಯವರು: ಸ್ಥಳೀಯವಾಗಿ ಲಭ್ಯವಿರುವ 


ಬಂದಿದ್ದಲ್ಲಿ, ಪಡಿತರ ಚೀಟಿದಾರರಿಗೆ ಪಡಿತರ 
ವಿತರಿಸುವ ವ್ಯವಸ್ಥೆಯನ್ನು ಸರಳೀಕರಿಸಲು 
| ಸರ್ಕಾರ ಕ್ರಮ ಕೈಗೊಂಡಿದೆಯೇ (ಮಾಹಿತಿ 
ಒದಗಿಸುವುದು) ೦. 


ಸ್ಯ 


-| ಬಯೋಮೆಟ್ರಿಕ್‌ 


ರಾಜ್ಯದಲ್ಲಿರುವ 20,084 ನ್ಯಾಯಬೆಲೆ ಅಂಗಡಿಗಳ ಪೈಕಿ 
ಸಮರ್ಪಕ ಇಂಟರ್‌ನೆಟ್‌ ವ್ಯವಸ್ನೆ ಇರುವ 20,016 ನ್ಯಾಯಬೆಲೆ 
ಅಂಗಡಿಗಳನ್ನು ಗಣಕೀಕೃತ" ಪಾಯಿಂಟ್‌ ಆಫ್‌ ಸೇಲ್‌(ಪಾಸ್‌) 
ವ್ಯವನ್ನೆಗೆ ಪರಿವರ್ತಿಸಿ ಬಯೋದೃಢೀಕರಣದ ಮೂಲಕ ಪಡಿತರ 
ವಿತರಿಸಲಾಗುತ್ತಿದೆ. ಸಮರ್ಪಕ ಇಂಟರ್‌ನೆಟ್‌ ವ್ಯವಸ್ಥೆ ಇಲ್ಲದ 68 
ನ್ಯಾಯಬೆಲೆ ಅಂಗಡಿಗಳಲ್ಲಿ - ಪಡಿತರವನ್ನು 
ಕೈಬಿಲ್ಲಿನ . ಮೂಲಕ ' ವಿತರಿಸಲಾಗುತ್ತಿದೆ. 
ರಾಜ್ಯದಲ್ಲಿ ಸರಾಸರಿ ಶೇ.92 ರಷ್ಟು ಪಡಿತರ ಚೀಟಿದಾರರು 


ಸಾಂಪ್ರದಾಯಿಕ 
ಪ್ರತಿ ತಿಂಗಳು 


ಯಾವುದೇ ನೆಟ್‌ವರ್ಕ್‌ ಬಳಕೆ" ಮಾಡಬಹುದು . ಹಾಗೂ 
ಎನ್‌.ಐ.ಸಿ ಯ ಸಹಯೋಗದೊಂದಿಗೆ ಅಂತಹ ಸಮಸ್ಯೆಗಳನ್ನು |- 
ಪರಿಹರಿಸಲಾಗುತ್ತಿದೆ. 


ಪಡೆಯುವಲ್ಲಿ: ತೊಂದರೆ ' ಆಗುವ 
ವಯೋವೃದ್ಧರಿಗೆ. ಬಯೋಮೆಟ್ರಿಕ್‌ ಹೊರತುಪಡಿಸಿ ಶೇ.2 ರಷ್ಟು 


ಫಲಾನುಭವಿಗಳಿಗೆ ಪಡಿತರ ಹಂಚಿಕೆ ನೀಡುವ ಅವಕಾಶವು 
ಜಾರಿಯಲ್ಲಿದೆ. ಇದಲ್ಲದೇ, ಅನಿವಾರ್ಯ. ಸಂದರ್ಭಗಳಲ್ಲಿ": 
ಪೂರ್ವಾನುಮತಿಯೊಂದಿಗೆ ಬಯೋಮೆಟ್ರಿಕ್‌": ಹೊರತುಪಡಸಿ:[' 


ಆಹಾರಧಾನ್ಯ ವಿತರಣೆಗೆ ಅವಕಾಶ ನೀಡಲಾಗಿದೆ. ನ 


dl 


ರಾಜ್ಯದ ಅನೇಕ ಭಾಗಗಳಲ್ಲಿ " ಬಡವರಿಗೆ ಹೌದು, 


ಸೇರಬೇಕಾದ ಪಡಿತರವು ಕಾಳಸಂತೆಯಲ್ಲಿ 
ಮಾರಾಟವಾಗುತ್ತಿರುವ ಪ್ರಕರಣಗಳು ಬೆಳಕಿಗೆ 


RE 


ಬಂದಿರುವುದು ಸರ್ಕಾರದ ಗಮನಕ್ಕೆ 

ಬಂದಿದೆಯೇ; 

ಬಂದಿದ್ದಲ್ಲಿ, ಇಂತಹ ಪ್ರಕರಣಗಳನ್ನು ಅಕ್ರಮ ದಾಸ್ತಾನು, ಮತ್ತು ಕಾಳಸಂತೆ ವಹಿವಾಟುಗಳು 
ತಡೆಗಟ್ಟಲು ಸರ್ಕಾರ ತೆಗೆದುಕೊಂಡಿರುವ | ನಡೆಯುವುದನ್ನು ತಡೆಗಟ್ಟಿ ನಿರ್ದಿಷ್ಟ ಫಲಾನುಭವಿಗಳಿಗೆ ಪಡಿತರ 
ಕ್ರಮಗಳೇನು: ಈ ರೀತಿ ಅಕ್ರಮಗಳಲ್ಲಿ | ಆಹಾರ ಧಾನ್ಯಗಳು ತಲುಪುವುದನ್ನು ಖಾತರಿ ಪಡಿಸಿಕೊಳ್ಳಲು 
ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು | ಜಾಗೃತಿ ಸಮಿತಿಗಳನ್ನು “ರಚಿಸಲಾಗಿದೆ, ಅಕ್ರಮ ತಡೆಯಲು 
ನ್ಯಾಯಖಬೆಆೆ ಅಂಗಡಿಗಳ ಮೇಲೆ | ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಧಿಕಾರ 
ಕೈಗೊಂಡಿರುವ . ಕ್ರಮಗಳೇನು? | ನೀಡಲಾಗಿದೆ. ಜೊತೆಗೆ ಆಹಾರ, ನಾಗರಿಕ ಸರಬರಾಜು ಹಾಗೂ 
(ಪ್ರಕರಣವಾರು ಸಂಪೂರ್ಣ ವಿವರ ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಇಲಾಖೆ 
ನೀಡುವುದು) ಅಧಿಕಾರಿಗಳನ್ನೊಳಗೊಂಡ “ರಾಜ್ಯ: ಮಟ್ಟದ ಆಹಾರ ಜಾಗೃತಿ 


ಮತ್ತು ತನಿಖಾ ದಳ” ವನ್ನು ರಚಿಸಲಾಗಿದೆ. 


ಅಗತ್ಯ ವಸ್ತುಗಳ ಕಾಯಿದೆಯ್ದಡಿ ರಾಜ್ಯಾದ್ಯಂತ ಪ್ರಕರಣಗಳನು.. 
ದಾಖಲಿಸಲಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ "ಒಟ್ಟು 
394 ಪ್ರಕರಣಗಳನ್ನು ಪತ್ತೆ ಮಾಡಿದ್ದು, ಅವುಗಳಲ್ಲಿ 371 
ಪ್ರಕರಣಗಳಲ್ಲಿ ಎಫ್‌.ಐ.ಆರ್‌ ದಾಖಲಿಸಲಾಗಿದೆ. 42469.32 
ಕ್ಲಿಂ. ಅಕ್ಕಿ, 960.89 ಕ್ವಿಂ. ಗೋಧಿ, 1570.45 ಕ್ವಿಂ. ನುಚ್ಚಕ್ಕಿ, 
22115.05 ಭತ್ತ, 598.38 ಕ್ವಿಂ. ರಾಗಿ, 3.50 ಕ್ವಿಂ. ಬೇಳಿ 
ವಶಪಡಿಸಿಕೊಂಡಿದ್ದು: ಇವುಗಳ ಅಂದಾಜು ಮೌಲ್ಯ ರೂ, 
1423,70,764 ಆಗಿರುತ್ತದೆ. (ವಿವರವನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ) ' } 
ಬೆಂಗಳೂರು ' ಜಿಲ್ಲೆಯ : ' ಅಕ್ರಮದಲ್ಲಿ ಗೋದಾಮು 
ವ್ಯವಸ್ಥಾಪಕರು ಮತ್ತು ಕಲಬುರಗಿ ಜಿಲ್ಲೆಯ ಅಕ್ರಮಗಳಲ್ಲಿ 
ಕಲಬುರಗಿಯ ಉಗ್ರಾಣ ವ್ಯವಸ್ಥಾಪಕರು ಭಾಗಿಯಾಗಿದ್ದಾರೆ. ಈ 
ಅಧಿಕಾರಿಗಳ ವಿರುದ್ಧ "ಅಗತ್ಯ "ವಸ್ತುಗಳ ಕಾಯ್ದೆ 1955 ರಡಿ 


ಆನಾಸ 54 ಡಿಆರ್‌ಎ 2022 (ಇ-ಆಫೀಸ್‌) 


ಪ್ರಕರಣ ಜಾಖಲಿಸಲಾಗಿದೆ.*- ' 


: “ಅರಣ್ಯ ಮತ್ತು ಆಹಾರ;ನಾಗರಿಕ:ಸರಬರಾಜು 
ಮತ್ತು. ಗ್ರಾಹಕರ ವ್ಯವಹಾರಗಳ ಹಾಗೂ' ಎ 
ಕಾನೂನು ಮಾಪನಶಾಸ್ತ್ರಃಣಲಾಖಾ'ಸಚಿವರು. 


